ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ತೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


548 (738) 
ಶ್ರೀ 
ಸಂಸ್ಥೆಗಳ೦ದ ಹುನಾಟತಟಾದವನನ 
10- ರಿ 2೨೦೭2೦ 

ಮಾನ್ಯ ನಗರಾಭವೃದ್ಧಿ ಸಚಿವರು. 


ವಿಜಯ್‌ ಸಿಂಗ್‌ (ಸ್ಥಳೀಯ 


ಹ 


ಪಶ್ನೆ 


ಉತ್ತರ 


ಜೀದರ್‌ ನೆಗೆರದ ನಿರಂತರ 
ಕುಡಿಯುವ ನೀರು ಪೂರೈಕೆ 
ಯೋಜನೆ ಪೂರ್ಣಗೊಂಡಿದೆಯೇ? 


ಏಷ್ಯನ್‌ ಅಭವೈದ್ಧಿ ಬ್ಯಾಂಕ್‌ ನೆರವಿನ್‌`ಉತ್ತರ 
ಕರ್ನಾಟಕ ನಗರ ವಲಯ ಬಂಡವಾಳ ಹೂಡಿಕಾ 
ಕಾರ್ಯಕ್ರಮದಡಿಯಲ್ಲ (ಎನ್‌.ಕೆ.ಯು.ಎಸ್‌.ಐ.ಪಿ) 
ಜೀದರ್‌ ನಗರದಲ್ಲ ೭4/7 ಕುಡಿಯುವ ನೀರಿನ 
ಯೋಜನೆ ದಿನಾಂಕ:30/01/2೦15 ರಂದು 
ಮೆ//ವಿಶ್ವರಾಜ್‌ ಇನ್ಸಾ.ಅ. ರವರಿಗೆ ಗುತ್ತಿಗೆ ನೀಡಿ 
ಘಾರ್ಮಗಡಿ ಪ್ರಾರಂಭಸಲಾಗಿದೆ. ಗುತ್ತಿಗೆ ಕರಾರಿನಂತೆ 
ಕಾಮಗಾರಿ ಮೊದಲನೆ ಹಂತ (ನಿರ್ಮಾಣ ಕಾರ್ಯ) 
ಪೂರ್ಣಗೊಂಡಿದ್ದು, ಗುತ್ತಿಗೆದಾರರು ಎರಡನೆ 
ಹಂತದಲ್ಲ (ಪ್ರಾಯೋಗಿಕ) ಕಾರ್ಯಚರಣೆ ಮತ್ತು 
ನಿರ್ವಹಣಿ ಮಾಡುತ್ತಿರುತ್ತಾರೆ. 


(ಆ) 


ಮನೆಗಳಗೆ 
ಸಂಪರ್ಕ 


ಅದರ 'ನೆಗೆರದ ಎಷ್ಟು 
ಕುಡಿಯುವ ನೀರಿನ 
ಒದಗಿಸಲಾಗಿದೆ. 


ಜೀದರ್‌ ನಗರದ್ಪ ಸದರಿ ಡುತ್ತಿಗೆಯೆಲ್ಲ 33195 
ಸಂಖ್ಯೆ ಮನೆ ಸಂಪರ್ಕ ಅಳವಡಿಸಲು ಅವಕಾಶವಿದೆ. 
ಇಲ್ಲಯವರೆಗೆ 27೦೦೦ ಸಂಖ್ಯೆ ಮನೆ ಸಂಪರ್ಕ 
ನೀಡಲಾಗಿದೆ ಮತ್ತು ಕರ್ನಾಟಕ ನಗರ ನೀರು 
ಸರಬರಾಜು ಮತ್ತು ಒಳಚರಂಡಿ ಮಂಡಳ 
ವತಿಯಂದ ಬಾಕಿ ಉಳದ 5 ವಲಯಗಳಲ್ಲ (ವಲಯ 
12,3,7 ಮತ್ತು 8) 78 ಕಿ.ಮೀ ಉದ್ದದ ವಿತರಣಾ 
ಜಾಲ ಅಳವಡಿಸುವ ಕಾಮಗಾರಿಯನ್ನು ಸದರಿ 
ವಲಯಗಕಲ್ಲ 10೦೦ ಸಂಖ್ಯೆ ಮನೆಗಳಗೆ 
ಕುಡಿಯುವ ನೀರಿನ ಸಂಪರ್ಕಗಳನ್ನು 
ಒದಗಿಸಲಾಗಿರುತ್ತದೆ. 


(ಇ) 


ಜದರ್‌ 'ನಗೆರದ್‌`ಯಾವ್‌ ಯಾವ 
ಭಾಗಗಳಗೆ ನಿರಂತರ ಕುಡಿಯುವ 
ನೀರು ಪೂರೈಕೆ ಯೋಜನೆಯಿಂದ 
ನೀರು ಪೂರೈಕೆ ಆಗುತ್ತಿಲ್ಲ; ಆಗದಿರಲು 
ಕಾರಣಗಳೇನು? 


ಜೀದರ್‌ ನಗರದ ಶೇ.15 ಭಾಗೆದ್ದೊ 24/7 
ನೀರು ಪೂರೈಕೆಯಾಗುತ್ತಿದ್ದು, ಉಳದ ಭಾಗದಲ್ಲ 
Intermittent ಸರಬರಾಜು ಆಗುತ್ತಿದೆ. 


ಹೊಸ ನೀರು ಸರಬರಾಜು ಯೋಜನೆ ವಿಸೃತ 
ವರದಿ ಮಾಡುವ ಸಂದರ್ಭದಲ್ಲ ಬೀದರ್‌ ನಗರಕ್ಕೆ 
ಮಾಂಜ್ರ ಜಲಾಶಯದಿಂದ ಕುಡಿಯುವ ನೀರು 
ಸರಬರಾಜು 16 ಎಂಎಲ್‌ಡಿ ಪೂರೈಸ ಸಲಾಗುತ್ತಿತ್ಸು. 
ಅದನ್ನು ಗಮನಿಸುತ್ತ ಉಳಕೆ ಬೇಡಿಕೆಗೆ ಕಾರಂಜ ನದಿ 
ಜಲಾಶಯ ಮೂಲದಿಂದ ಯೋಜನಾ ವರದಿ 
ತಯಾರಿಸಿ, ಕಾಮಗಾರಿ ಸಂಪೂರ್ಣ- 


1 


ಹ 


ಉತ್ತರ 


ಗೊಆಸಲಾಯುತು. ಆದರೆ, ಮಾಂಜ್ರ ನದಿ ಮೂಲದಲ್ಲ 
ಬೇಸಿಗೆಯಲ್ಲ ನೀರು ಲಭ್ಯವಿಲ್ಲದ ಕಾರಣ 
ನಗರಸಭೆಯವರು 2017 ರ ನಂತರ 
ಸಂಪೂರ್ಣವಾಗಿ ಇದನ್ನು ಸ್ಥಗಿತಗೊಳಸಿರುತ್ತಾರೆ. 


ಈ ಕಾರಣದಿಂದ ಬೀದರ್‌ ನಗರಕ್ಷೆ ಕುಡಿಯುವ 
ನೀರು ಕೊರತೆಯಾಗಿರುತ್ತದೆ. ಈ ಕೊರತೆಯನ್ನು 
ಕಾರಂಜಾ ಮೂಲದಿಂದಲೇ ಸರಬರಾಜು ಮಾಡಲು 
ಪರಿಶೀಅಸಲಾಗುತ್ತಿದೆ. ತದನಂತರ ಮೇಲಅನ 
ಪ್ರದೇಶಗಳಗೆ ನಿರಂತರ ನೀರು ಸರಬರಾಜು 
ಮಾಡಲು ಸಾಥ್ಯವಾಗುವುದು. 


ನಗರದಲ್ಲ ನಿರಂತರ ಕುಡಿಯುವ ನೀರು 

ಪೂರ್ಯೆಕೆ ಆಗದ ಭಾಗಗಳು ಈ ಕೆಳಗಿನಂತಿವೆ: 

. ಸಂಗಮೇಶ್ವರ ಕಾಲೋನಿ 

* ಚಿದ್ರಿ ಬಡಾವಣಿಯ ಹಳೆಯ ಗ್ರಾಮ 

©  ಗೋಲೇಖಾನಾ 

*  ಕುಂಬಾರವಾಡ 

° ಅರ್ರಿಕಲ್ಲರ್‌ ಕಾಲೋನಿ 

* ಹೊಸ ಆದರ್ಶ ಕಾಲೋನಿ 

* ಲೇಬರ ಕಾಲೋನಿ 

p ಪಕ್ಕಲವಾಡಾ 


ಮೇಲ್ಲಂಡ ಐಡಾವಣಿಗಳಲ್ಲ ಪಂಚಾಯತ್‌ರಾಜ್‌, 
ಕೆ.ಆರ್‌.ಐ.ಡಿ.ಎಲ್‌ ಹಾಗೂ ನಗರಸಭೆ ವತಿಯಿಂದ 
ರಸ್ತೆ ಮತ್ತು ಮಳೆನೀರು ಚರಂಡಿ ಕಾಮಗಾರಿಗಳು 
ಪ್ರಗತಿಯಲ್ಲಿದ್ದು, ಅಕವಡಿಸಿದ ಪೈಪ್‌ಲ್ಕೈನ್‌ 
ಮತ್ತು ನಕ ಸಂಪರ್ಕಗಳು ತಾತ್ಗಾಅಕವಾಗಿ 
ಸ್ಥಗಿತದೊಂಡಿರುವುದರಿಂದ ನಿರಂತರ ನೀರು ಪೂರೈಕೆ 
ಆಗುತ್ತಿಲ್ಲ. ಶೇ ಸ್ಥಕಗಳಲ್ಲ ಪ್ರಸ್ಥುತ ಸ್ಥಳೀಯ 
ಯೋರ್‌ವೆಲ್‌ಗಳ ಮುಖಾಂತರ ನೀರು 
ಪೂರೈಸಲಾಗುತ್ತಿದೆ. ಸದರಿ ಬಐಡಾವಣಿಗಕ್ಲ ರಸ್ತೆ 
ಮತ್ತು ಮಳೆನೀರು ಚರಂಡಿ ಕಾಮಗಾರಿಗಳನ್ನು 
ಶೀಘ್ರದ ಪೂರ್ಣಗೊಳಸಿ ನೀರು ಸರಬರಾಜು 
ಚಾಲನೆಗೊಆಸಲಾಗುವುದು. ye p 


ಕಡತ ಸಂಖ್ಯೆ: ನಅಇ 57 ಪಿ.ಆರ್‌.ಜೆ ೨೦೭೦ 


a 


ಯಿ ಧಿ ಸಜಿವರು. 


